ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1264(1280) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ: ಅಧಿಕಾರಿಗಳ ಗ್ರಾಮ ವಾಸ್ತವ್ಯದ ಬಗ್ಗೆ 


(ಅ) ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳು, ತಾಲ್ಲೂಕು ಅಧಿಕಾರಿಗಳು, ಗ್ರಾಮ ವಾಸವ್ಯ 
ಮಾಡಿದ್ದಾರೆಯೇ ; (ಗ್ರಾಮಗಳ ಹೆಸರುಗಳೊಂದಿಗೆ ಅಲ್ಲಿ ಸಲ್ಲಿಕೆಯಾದ ಅರ್ಜಿಗಳ ಸಂಖ್ಯೆ 
ಮತ್ತು ವಿಲೇಮಾಡಲಾದ ಅರ್ಜಿಗಳ ಸಂಖ್ಯೆಗಳ ವಿವರ ನೀಡುವುದು) 


(ಆ) ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ತಾಲ್ಲೂಕು ಅಧಿಕಾರಿಗಳು ಗ್ರಾಮ ವಾಸ್ತವ್ಯ 
ನಡೆಸಿದ್ದಾರೆಯೇ ; (ಗ್ರಾಮದ ವಿವರಗಳೊಂದಿಗೆ ಸಲ್ಲಿಕೆಯಾದ ಅರ್ಜಿಗಳ ವಿವರ ವಿಲೇ 
ಮಾಡಲಾದ ಅರ್ಜಿಗಳ ವಿವರ, ಉಳಿಕೆ ಅರ್ಜಿಗಳ ವಿವರ ಮತ್ತು ಉಳಿಯಲು 
ಕಾರಣಗಳೊಂದಿಗೆ ವಿವರ ನೀಡುವುದು) 


(ಇ) ಕೊಡಗು ಜಿಲ್ಲೆಯಲ್ಲಿ ಈ ಗ್ರಾಮ ವಾಸ್ತವ್ಯಕ್ಕಾಗಿ ವ್ಯಯಿಸಲಾದ ಹಣ ಎಷ್ಟು ; (ವಿವರ 
ನೀಡುವುದು) 


(ಈ) ಈ ಗ್ರಾಮ ವಾಸ್ತವ್ಯದ ಫಲಶೃತಿ ಏನು ; ಇದರಿಂದಾಗಿ ಗ್ರಾಮಗಳಿಗೆ ಆದ 
ಅಮುಕೂಲಗಳೇನು ? (ವಿವರ ನೀಡುವುದು) 


